ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 22-03-2021 ಪ್ರಶ್ನೆ ಸಂಖ್ಯೆ: 1603 (1861) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಕೆ.ಎ. ತಿಷ್ಪೇಸ್ವಾಮಿ (ನಾಮನಿರ್ದೇ ಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 


ಉತ್ತರಿಸುವ ಸಜಿವರು: ಅರಣ್ಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


ವಿಷಯ: 


"ರಾಷ್ಟ್ರೀಯ ಸರಿದೂಗಿಸುವ ಅರಣ್ಯೀಕರಣ ನಿಧಿ ನಿರ್ವಹಣೆ" ಯೋಜನೆ 


(ಅ) ಕಳೆದ ಮೂರು ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಸರಿದೂಗಿಸುವ ಅರಣ್ಯೀಕರಣ ನಿಧಿ 
ನಿರ್ವಹಣೆ (Compensatory Afforestation Fund ManagmentNational Fund) ಯೋಜನೆ ಅಡಿಯಲ್ಲಿ 
ರಾಜ್ಯ ಸರ್ಕಾರಕ್ಕೆ ಹಂಚಿಕೆ ಮಾಡಿರುವ ಅನುದಾನವೆಷ್ಟು; ಈ ಅನುದಾನವನ್ನು ಕೇಂದ್ರ ಮತ್ತು 
ರಾಜ್ಯಗಳ ನಡುವೆ ಯಾವ ಅನುಪಾತದಲ್ಲಿ ಬಿಡುಗಡೆ ಮಾಡಲಾಗಿದೆ; 


(ಆ) ಈ ಅನುದಾನವನ್ನು ಸರಿದೂಗಿಸುವ ಅರಣ್ಯೀಕರಣ ವಿಧ (Compensatory Afforestation Fund- 
CAF-Act 2016) ಕಾಯಿದೆ-2016 ಮತ್ತು ಈ ಬಗ್ಗೆ ರೂಪಿಸಿರುವ ನಿಯಮಗಳ ಅಡಿಯಲ್ಲಿ ಯಾವ ಯಾವ 
ಬಾಬಸ್ತುಗಳಿಗೆ ಯಾವಲೆಕ, ಶೀರ್ಷಿಕೆ ಅಡಿಯಲ್ಲಿ ಹಂಚಿಕೆ ಮಾಡಲಾಗಿದೆ; 


(ಇ) ಕಳೆದ ಮೂರು ವರ್ಷಗಳಲ್ಲಿ ಹಂಚಿಕೆಯಾದ ಅನುದಾನವನ್ನು ಪಡೆಯಲು ರಾಜ್ಯ ಸರ್ಕಾರ 
ಅಗತ್ಯವಿರುವ ವಾರ್ಷಿಕ ಕಾರ್ಯಾಚರಣೆ ಯೋಜನೆಗಳನ್ನು ಸಿದ್ಧಪಡಿಸಿ, ಕೇ೦ದ್ರ ಸರ್ಕಾರಕ್ಕೆ ಸಲ್ಲಿಸಿ 
ಮಂಜೂರಾತಿ ಪಡೆಯಲಾಗಿದೆಯೇ; (ಸಂಪೂರ್ಣ ವಿವರ ನೀಡುವುದು) 


(ಈ) ಕಳೆದ ಮೂರು ವರ್ಷಗಳಲ್ಲಿ ಈ ಯೋಜನೆಯಡಿ ನಿಗಧಿಪಡಿಸಿದ ಭೌತಿಕ ಮತ್ತು ಆರ್ಥಿಕಗುರಿ 
ಹಾಗೂ ಸಾಧನೆಗಳೇನು? (ವಿವರ ನೀಡುವುದು) 


